ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ಸೋಲಾರ್‌ ಮತ್ತು ವಿಂಡ್‌ ಘಟಕಗಳ ಕುರಿತು 
ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ ):- 
369 (392) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದ ಉದ್ದಗಲಕ್ಕೂ ಸ್ಥಾಪನೆಗೊಂಡ ಸೋಲಾರ್‌ ಮತ್ತು ವಿಂಡ್‌ ಘಟಕಗಳೆಷ್ಟು ; ಎಲ್ಲಿ ಯಾರು 
ಯಾರು ಸ್ಥಾಪನೆ ಮಾಡಿರುತ್ತಾರೆ ; ವಿದ್ಯತ್‌ ಉತ್ಪಾದನೆ ಮಾಡಲಾಗುತ್ತಿರುವ ಪ್ರಮಾಣವೆಷ್ಟು ; 
(ತಾಲ್ಲೂಕುವಾರು ವಿವರ ನೀಡುವುದು) 


(ಆ) ಉತ್ಪಾದನೆಯಾಗುವ ಸೋಲಾರ್‌ ಮತ್ತು ವಿಂಡ್‌ ವಿದ್ಯುತ್‌ ಚ್ಛೈಕ್ಷಿಯನ್ನು ಯಾವ ಯಾವ ದರದಲ್ಲಿ ಸರ್ಕಾರ 
ಉದ್ದಿಮೆದಾರರಿಂದ ಖರೀದಿಸುತ್ತದೆ; (ಘಟಿಕವಾರು ವಿವರ ನೀಡುವುದು) 


(ಇ) ಖರೀದಿಸಿದ ವಿದ್ಯತ್‌ಚ್ಛ್‌ಕ್ಷಿಯನ್ನು ಯಾವ ದರದಲ್ಲಿ ಗ್ರಾಹಕರಿಗೆ ಸರ್ಕಾರ ಒದಗಿಸುತ್ತದೆ ? (ವಿವರ 
ನೀಡುವುದು) 


